ಚುಕ್ಕೆ ಗುಶುತಿಲ್ಲವ ಪ್ರಶ್ನೆ ಸಂಖ್ಯೆ : 


ಸದಸ್ಯರ ಹೆಸರು 
ಉತ್ತರಿಸುವ 'ದಿವಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1925(2282) . 
ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ 


21-03-2022 | 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಸತ್ತಮ 


ಸಂಖ್ಯೆ 


ಪಕ್ನೆ 


ಉತ್ತರ : 


ಅ) 


ರಾಜ್ಯದ ಸರ್ಕಾರಿ ಪದವಿ ಪೂರ್ವ 


ಕಾಲೇಜುಗಳ 
ವರ್ಗಾವಣೆ 


ಉಪನ್ಯಾಸಕರ 
2020-21ನೇ 


ಸಾಲಿನಲ್ಲಿ ನಡೆಸಲಾಗಿದೆಯೇ; 


ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 
ಉಪನ್ಯಾಸಕರ ವರ್ಗಾವಣೆಯನ್ನು 2020-21ನೇ 
ಸಾಲಿನಲ್ಲಿ ನಡೆಸಿರುವುದಿಲ್ಲ. 


ಆ) 


ಇಲ್ಲವಾದ್ದಲ್ಲಿ, 
ಕಾರಣವೇನು; 
ನೀಡುವುದು) ' 


ನಡೆಸದಿರಲು 
.. ನ (ವಿವರ 


v 


ಸರ್ಕಾರಿ ಪದವಿ ಪೂರ್ವ ಕಾಲೇಜು 
ಉಪನ್ಯಾಸಕರ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮವನ್ನು 
“ಶಿಕ್ಷಕ ಸ್ನೇಹಿ” “ವರ್ಗಾವಣೆಗಳನ್ನೊಳಗೊಂಡ ನೂತನ 
ಕಾಯ್ದೆಯನ್ನು ರಚಿಸಲು ತೀರ್ಮಾನಿಸಲಾಗಿದೆ. 
ಅದರಂತೆ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆ(ಶಿಕ್ಷಕರ 
ವರ್ಗಾವಣೆ ನಿಯಂತ್ರಣ) ವಿಧೇಯಕ 2020ನ್ನು 
ದಿನಾ೦ಕ:10-03-2020ರಂದು ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಲಾಗಿರುತ್ತದೆ. ಸದರಿ ಅಧಿನಿಯಮದಲ್ಲಿ, 
ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು 
ಹಾಗೂ ಪ್ರಾಂಶುಪಾಲರಿಗೆ ಸಂಬಂಧಿಸಿದ 
ಉಪಬಂಧಗಳನ್ನು ಹೊರತುಪಡಿಸಿ, ಕರ್ನಾಟಕ ರಾಜ್ಯ 
ಸಿವಿಲ್‌ ಸೇವೆಗಳು(ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 
ಕಾಯ್ದೆ, 2007 ನಿರಸನಗೊಳಿಸಿ ಆದೇಶಿಸಿದೆ. 
ಇದರನ್ವಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು: 
ಉಪನ್ಯಾಸಕರ ವರ್ಗಾವಣೆಯನ್ನು ನಡೆಸಿದ್ದಲ್ಲಿ, ಮತ್ತೊಮ್ಮೆ 
ಕಡ್ಡಾಯ ವರ್ಗಾವಣೆಯನ್ನು ಕೈಗೊಳ್ಳಬೇಕಾಗುತ್ತಿತ್ತು. 


ಮುಂದುವರೆದು, ಕೋವಿಡ್‌ 19 ಸಾಂಕ್ರಾಮಿಕ ರೋಗದ 


| ಹಿನ್ನೆಲೆಯಲ್ಲಿ, 2020-21ನೇ ಸಾಲಿನಲ್ಲಿ ಭೌತಿಕ 


ತರಗತಿಗಳನ್ನು ಡಿಸೆಂಬರ್‌ 2020ರ ವರೆಗೆ 
ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ಆರೋಗ್ಯದ 
ಹಿತದೃಷ್ಠಿಯಿಂದ ನಡೆಸಲು" ಸಾಧ್ಯವಾಗಿರುವುದಿಲ್ಲ. ಈ 
ಕಾರಣಗಳಿಂದ 2020-21ನೇ ಸಾಲಿನ ವರ್ಗಾವಣೆ 
ಪ್ರಕ್ರಿಯೆಗೆ ಚಾಲನೆ ನೀಡಲು ಸಾಧ್ಯವಾಗಿರುವುದಿಲ್ಲ. 


BY 
4 


ಇ) | ಶೀಘವಾಗಿ. ಉಪನ್ಯಾಸಕರ 
ವರ್ಗಾವಣೆಯನ್ನು ನಡೆಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಸರ್ಕಾರದ ಅಧಿಸೂಚನೆ. ಸಂಖ್ಯೆ: ಸಂವ್ಯಶಾಇ 47 ಶಾಸನ. 
2021, ದಿನಾಂಕಃ18-01-2022ರಲ್ಲಿ ಕರ್ನಾಟಕ ರಾಜ್ಯ 
ಸಿವಿಲ್‌ ಸೇವೆಗಳು(ಶಿಕ್ಷಕರ ವರ್ಗಾವಣೆ ನಿಯಂತ್ರಣ)(2ನೇ 


(ವಿವರ ನೀಡುವುದು) 


ತಿದ್ದುಪಡಿ), ವಿಧೇಯಕ 2021ರಲ್ಲಿ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ  ಶಿಕ್ಷಕರುಗಳೊಂದಿಗೆ' ಸರ್ಕಾರಿ ಪದವಿ 
ಪೂರ್ವ . ಕಾಲೇಜಿನ ಉಪನ್ಯಾಸಕರು ಹಾಗೂ 
ಪ್ರಾಂಶುಪಾಲರುಗಳನ್ನು ಸೇರ್ಪಡೆಗೊಳಿಸಲಾಗಿರುತ್ತದೆ. 


ಸದರಿ ವಿಧೇಯಕದನ್ನಯ ನಿಯಮಗಳನ್ನು | 
| ರೂಪಿಸಲಾಗುತ್ತಿದ್ದು, ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. | 
ಉಪನ್ಮಾಸಕರ | ವರ್ಗಾವಣೆ ' ನಿಯಮಗಳು | 
ಅಧಿಸೂಚನೆಯಲ್ಲಿ ಪ್ರಕಟವಾದ ನಂತರ ನಿಯಮಾನುಸಾರ 
ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆಯನ್ನು 
ಸಂಖ್ಯೆ: ಇಪಿ 59 ಡಿಜಿಡಬ್ಬ್ಯೂ 2022 
; ( ಗೇಶ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ'ಸ 


ಚಿವರು ಹಾಗೂ ಸಕಾಲ ಸಚಿವರು 


